ಕರ್ನಾಟಕ ವಿಧಾನ 


ಪರಿಷತ್ತು 


kb « 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


: 224 (281) 


: 04.03.2020 


; ಶ್ರೀ ಪಿ.ಆರ್‌. ರಮೇಶ್‌ (ನಾಮ ನಿದೇರ್ಶನ ಹೊಂದಿದವರು) 


: ಮಾನ್ಯ ಉಪ ಮುಖ್ಯಮಂತ್ರಿಗಳು (ಲೋ ಮತ್ತು ಸಕ.ಇ) 


ತಸ ಪ್ರ ತ್ತರ 
ಅ] ಶೋಕೋಪಯೊೋಗ' ಇಲಾಖೆಯಲ್ಲಿ ಮಂಜೂರಾದ] ಕೊಕೋಷಯೋಗ ಇಲಾಖೆ ಗ್ರಾಮೀಣಾಭಿವೃದ್ಧಿ 


/ಅಗತ್ಯವಿರುವ ಸಂಖ್ಯೆಗಿಂತ ಹೆಚ್ಚುವರಿಯಾಗಿ ನಿಯಮ- 
32ರಡಿ ಪದೋನ್ನತಿಯನ್ನು ನೀಡಲಾಗಿದೆಯೇ: 
ಕಾರ್ಯಪಾಲಕ ಇಂಜಿನಿಯರುಗಳ ಮಂಜೂರಾದ 
ಹುದ್ದೆಗಳು 600, ಪದೋನವನ್ಸತಿ ನೀಡಿರುವುದು 800, 


ಇದೇ ರೀತಿಯಲ್ಲಿ ಎಲ್ಲಾ ದರ್ಜೆಯ ಇಂಜಿನಿಯರ್‌ಗಳ 
ಪದೋನೃತಿ ನೀಡಲಾಗಿದೆಯೇ; (ವಾಸ್ತವ ಅಂಕಿ- 


ಅಂಶಗಳನ್ನು ನೀಡುವುದು) 


ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ ಮತ್ತು ಇತರೆ 
ಇಲಾಖೆಗಳಿಂದ ಖಾಲಿ ಹುದ್ದೆಗಳ ಮಾಹಿತಿಯನ್ನು 
ಪಡೆದು, ಖಾಲಿ ಹುದ್ದೆಗಳ ಎದುರಾಗಿ ಮಾತ್ರ 
ಕ.ನಾ.ಸೇನಿ ನಿಯಮ 32ರನ್ವಯ ಸ್ಪತಂತ್ರ 
ಪ್ರಭಾರದಲ್ಲಿರಿಸಲಾಗಿರುತ್ತದೆ. ಹೀಗಾಗಿ 
ಲೋಕೋಪಯೋಗಿ ಇಲಾಖೆಗೆ ಮಂಜೂರಾದ 
ಹುದ್ದೆಗಳಿಗಿಂತ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿಗಳ 
ಸಂಖ್ಯೆ ಹೆಚ್ಚಾಗಿರುತ್ತದೆ. 
ವಿವರ ಈ ಕೆಳಕಂಡಂತಿದೆ 


[ಕ್ರಸಂ ವೈಂದ ವೈಂದ ww 
ಬಲ ಬಲ 
1 ಸಹಾಯಕ T4534 1735 
ಕಾರ್ಯಪಾಲಕ | 
ಇಂಜಿನಿಯರ್‌ || 
21 ಕಾರ್ಯಪಾಲಕ 314 595 
ಇಂಜಿನಿಯರ್‌ 
3. ಅಧಿಕ್ಷಕ ಇಂಜನಿಯರ್‌ | 82 120 
(ಅ ಲೋಕೋಪಯೋಗಿ ಇಲಾಖೆಯಲ್ಲಿ ಹೆದ್ದೆ| ಪುತ್ತ ಯಾವುದೇ ಇಂಜಿನಿಯರುಗಳು ಸ್ಥಳ 
ನಿರೀಕ್ಷಣೆಯಲ್ಲಿರುವ ಇಂಜಿನಿಯರ್‌ಗಳ ದರ್ಜೆವಾರು ನಿರೀಕಣೆಯಲ್ಲಿರುವುದಿಲ್ಲ. i 
ಸಂಖ್ಯೆ ಎಷ್ಟು ಸರ್ಕಾರದ ಮೇಲೆ ಆಗುವ ಹಣಕಾಸಿನ ಸ WK WK 
ಹೊರೆ ಎಷ್ಟು ಅಂದಾಜಿನ ಪ್ರಕಾರ ಸುಮಾರು 500 
ವಿವಿಧ ದರ್ಜೆಯ ಇಂಜಿನಿಯರ್‌ಗಳ ಹುದ್ದೆ 
ಇಲ್ಲದಿರುವುದು ನಿಜವೇ; (ಅಂಕಿ-ಅಂಶಗಳನ್ನು 
ನೀಡುವುದು) 
(ಇ 


ಆದೇಶ ನೀಡಿದಂತಹ ಪ್ರಕರಣಗಳಲ್ಲಿ ಮರು ಸ 
ನಿಯುಕ್ತಿಗಾಗಿ ಮಂತ್ರಿಗಳಿಗೆ ಕಡತ ಸಲ್ಲಿಸುವಂತಹ 
ಸಂಪ್ರದಾಯ ಪಾಲಿಸಲಾಗುತ್ತಿದೆಯೇ; ಇದ್ದಲ್ಲಿ ಇದರಿಂದ 
ವಿಳಂಬ ಮತ್ತು ಭ್ರಷ್ಟಾಚಾರ ಹೆಚ್ಚುವುದಿಲ್ಲವೇ; 


(ಸಂಪೂರ್ಣ ಮಾಹಿತಿ ನೀಡುವುದು) 


ಮಾನ್ಯ ಮುಖ್ಯಮಂತಿಗಳಿಂದ ಕಡತದಲ್ಲಿ ಪ ವರ್ಗಾವಣೆ ನೀತಿಯನ್ವಯ ಮಾನ್ಯ ಇಲಾಖಾ ಸಚಿವರ 
ಛ 


ಪಕ್ಕೆ 


ಮುಖಾಂತರ ಅನುಮೋದನೆ ಪಡೆದು ಮತ್ತು ಮಾನ್ಯ 
ಮುಖ್ಯ ಮಂತ್ರಿಯವರಿಂದ ಅನುಮೋದನೆಯಾದ 
ನಂತರ ವರ್ಗಾವಣೆ ಆದೇಶ ಹೊರಡಿಸಲಾಗುತ್ತಿದ್ದು, 
ಇದರಿಂದಾಗಿ ಯಾವುದೇ ವಿಳಂಬ ಹಾಗೂ ಭ್ರಷ್ಟಾಚಾರ 
ಉದ್ಭವಿಸುವುದಿಲ್ಲ. 


ಸಂಖ್ಯೆ; ಲೋಇ28 ಸೇಎಸು 2020 


